ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತರಿಸಬೇಕಾದ ದಿನಾಂಕ 


1677 

ಶ್ರೀ ಬಸವರಾಜ ಪಾಟೀಲ್‌ ಇಟಗಿ 
19.03.2021 

ಸಹಕಾರ ಸಚಿವರು 


ಪ್ನೆ 


ಉತ್ತರೆ 
ತ: 


ಅ|ರಾಯಚೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಅಗತ್ಯ ಮೂಲ 
ಸೌಕರ್ಯವಿಲ್ಲದೇ ರೈತರಿಗೆ ಮತ್ತು ವರ್ತಕರಿಗೆ 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 
ಅದಾಗ್ಯೂ ಸಮಿತಿಗಳಲ್ಲಿ ಲಭ್ಯವಿರುವ ಆರ್ಥಿಕ 
ಪರಿಸ್ಥಿತಿಗನುಗುಣವಾಗಿ ಅತ್ಯವಶ್ಯಕ ಮೂಲಭೂತ 
ಸೌಕರ್ಯಗಳಾದ ರಸ್ತೆ ನೀರಿನ ವ್ಯವಸ್ಥೆ, ಗೋದಾಮು, 
ಶೌಚಾಲಯ, ಮುಚ್ಚುಹರಾಜುಕಟ್ಟೆ, ರೈತಭವನ, 
ಶುದ್ದಕುಡಿಯುವ ನೀರು ಹಾಗೂ ಇನ್ನಿತರ ಸೌಲಭ್ಯಗಳನ್ನು 
ಒದಗಿಸುವ ಪ್ರಕ್ರಿಯೆ ನಿರಂತರ ಜಾರಿಯಲ್ಲಿರುತ್ತದೆ. 


ಆ"|ಬಂದಿದ್ದಲ್ಲಿ, `` ಕೈತರಗೆ ಹಾಗೂ "ವರ್ತಕರಿಗೆ 
ತೊಂದರೆಯಾಗದಂತೆ ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು? 


ಉದ್ಯ ವಿಸುವುದಿಲ್ಲ 


ಸಂಖ್ಯೆಸಿಒ 122 ಎಂಆರ್‌ ಇ 2021 


ಷಿ set 


(ಎಸ್‌.ಟೆ.ಸೋಮಶೇಖರ್‌) 
ಸಹಕಾರ ಸಚಿವರು 


